|. 


ಪ್ರೊ! ಗೋಕಾಕ್‌ ಇವರೇ, ಪ್ರೊ॥ ಚಿದಾನಂದಮೂರ್ತಿ ಇವರೇ ಮತ್ತು ಪ್ರೊ॥ ಡಿ. ವಿ. ಅರಸು 
ಇವರೇ, ಕರ್ನಾಟಕ ಇತಿಹಾಸ ಅಕಾದೆದಿಯ ಸದಸ್ತರೆ ಮತ್ತು ಸಭಿಕರೆ, 
ಸ ವ್ಯ 
ಕರ್ನಾಟಕ ಇತಿಹಾಸ ಅಕಾದೆಮಿಯ ಪ್ರಥಮ ವಾರ್ಷಿಕ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ 
ಸ್ತಾಗತ, ಸುಮಾರು ಒಂದು ವರ್ಷದ ಹಿಂದೆ ಡಾ। ಸೂರ್ಯನಾಥ ಕಾಮತ್‌ರ ನೇತೃತ್ವದಲ್ಲಿ ಇತಿಹಾಸ. 
ಲು ೦ 
ಅಧ್ಯಯನದಲ್ಲಿ ಆಸ್ಥೆಯುಳ್ಳ ಕೆಲವರು ಇಂತಹ ಸಂಸ್ಥೆಯೊಂದನ್ನು ಸ್ಥಾಪಿಸಬೇಕೆಂದು ನಿಶ್ಚಯಿಸಿ ಮೈಸೂರು 


ವಿಶ್ವವಿದ್ಯಾನಿಲಯದ ಇತಿಹಾಸ ಪ್ರಾಧ್ಯಾಪಕ ಡಾ| ಎಂ. ವಿ. ಶ್ರೀನಿವಾಸ್‌ ಇವರ ಅಧ್ಯಕ್ಷತೆಯಲ್ಲಿ ಒಂದು: 

ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಿದರು. ಡಾ| ಸೂರ್ಯನಾಹ್ಗ 

ತೆಲಗಾವಿಯವರ ನಾಯಕತ್ತದಲ್ಲಿ “ಇತಿಹಾಸ ದರ್ಶನ' ವೆಂಬ ನಿಯತಕಾಲಿಕವನ್ನು ಪ್ರಕಟಿಸಬೇಕೆಂದು ಮುಂದಿನ 
ದ್‌ ಜು 


"0 
ಲ್ಲ 
ತ್ರ 
ಛಃ 
| 

ಗ 
₹1 
(6 
( 
ಲಿ 

(೫ 
ಸಶಿ 
( 
ಸ 
ಳು 
ಗ 


ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸಾರ್ವಜನಿಕರಲ್ಲಿ ಇತಿಹಾಸದಲ್ಲಿ ಆಸಕಿ 
ಬೆಳಸುವ ಉದ್ದೆ ೇಶದಿಂದ ಅಕಾದೆಮಿಯು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಿತು, 
ನವೆಂಬರ್‌ ೮೬ರಲ್ಲಿ ಅಕಾದೆಮಿಯ ನಿಬಂಧನೆಯ ಕರಡನ್ನು ಅಂಗೀಕರಿಸಲಾಯಿತು ಮತ. 

ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ೧೯೮೬ರ ಡಿಸೆಂಬರ್‌ ೧೪ರಂದು ಸಚಿವರಾದ ಪ್ರೊ॥ ಎ. ಲಕ್ಷ್ಮೀಸಾಗರ್‌ 
ಇವರು ಅಕಾದೆಮಿಯ ಔಪಚಾರಿಕ ಉದ್ಭಾಟನೆಯನ್ನು ನೆರವೇರಿಸಿದರು. ಅದೇ ಸಭೆಯಲ್ಲಿ ಡಾ| ಎಂ, ಚಿದಾ 
ನಂದಮೂರ್ತಿಯವರು “ಇತಿಹಾಸ ದರ್ಶನ' ನಿಯತಕಾಲಿಕೆಯ ಪ್ರಥಮ ಸಂಚಿಕೆಯನ್ನು ಬಿಡುಗಡೆ: 


ಮಾಡಿದರು. 


ಇದುವರೆಗೂ ಸುಮಾರು ೨೦೦ ಜನರು ಆಅಕಾದೆಮಿಗೆ ಸದಸ್ಕರಾಗಿರುವುದು ನಮಗೆ ಹೆಮ್ಮೆಯ ವಿಷಯ, 


ಸಾಧ್ಯವಿದ್ದಷ್ಟು ಕಾಲೇಜು ಹಾಗೂ ಶಾಲೆಗಳ ಶಿಕ್ಷಕರನ್ನು ಸದಸ್ಯರನ್ನಾಗಿ ಮಾಡಿ, ಅವರ ಮೂಲಕ ಮತ್ತು ಅವರ: 


ತ ೦ 
ವಿದ್ಯಾರ್ಥಿಗಳ ಮೂಲಕ ಇತಿಹಾಸ ಸ್ಮಾರಕಗಳು, ಶಾಸನಗಳು ಹಾಗೂ ಐತಿಹಾಸಿಕ ಕಾಗದ ಪತ್ರಗಳ , ಅನ್ವೇಷಣೆ, 

ಜೈ 
ಡ್‌ ವ ಡು ಶಿ ಕೆ ಸ್ನ ಸಸಾರಾರಏ್‌್ಕ ಆ ಸಹ | 
ಸಂರಕ್ಷಣೆ ಮತ್ತು ಸಂಗ್ರಹಗಳನ್ನು ಮಾಡಬೇಕೆಂಬುದು ಆಕಾದೆಮಿಯ ಉದ್ದೇಶ. ಪುರಾತತ್ವ ಇಲಾಖೆ,. 
ಪತ್ರಾಗಾರ ಇಲಾಖೆ ಮತ್ತು ವಿಶ್ವವಿದ್ಯಾನಿಲಯಗಳು ಈ ಕೆಲಸಗಳನ್ನು ಮಾಡುತ್ತಿವೆ. ಅವುಗಳಿಗೆ ನಮ್ಮ ಸದಸ್ಯರು. 
ತಮ್ಮ ಸಹಕಾರವನ್ನು ನೀಡಿರುತ್ತಾರೆ 

ಇನ್ನು ಇವತ್ತಿನ ನಮ್ಮ ಅತಿಥಿಗಳ ಬಗೆಗೆ ಒಂದೆರಡು ಮಾತು. ಸಮ್ಮೇಳನದ ಉದ್ಭಾಟಕರಾದ: 

ಪ್ರೊಃ8 ಗೋಕಾಕರು ಆಲಂಕರಿಸಿದ ಹುದ್ದೆಗಳ, ಅವರಿಗೆ ದೊರೆತ ಪುರಸ್ಕಾರಗಳ, ಅವರು ಸದಸ್ಯರಾಗಿರುವ. 
ಇಪಿಹಾಸ ದರ್ಶನ ೧. 


-ಸಮಿತಿಗಳ ಮತ್ತು ಅವರ ಗ್ರಂಥಗಳ ಪಟ್ಟಿ ಬಹಳ ದೊಡ್ಡದಾಗಿರುವುದು ತಮ್ಮೆ ಲರಿಗೂ ತಿಳಿದ ವಿಷಯ. 
ಮತ್ತು ಎಲ್ಲಾ ಕನ್ನಡಿಗರಿಗೂ ಹೆಮ್ಮೆ ಯ ಇಹದ. ನಮ್ಮ ಸಂಸ್ಥೆ ಯಂತಹ ಹೊಸ ಸಂಸ್ಥೆ ಯಾವ ರೀತಿ ಕೆಲಸ 
ಮಾಡಬಹುದೆಂದು ಮಾರ್ಗದರ್ಶನ ಚಚ ಅವರು ಅಪಾರ ಅಭಸಪಸಃನ 


ಪ್ರೊ॥ ಚಿದಾನಂದಮೂರ್ತಿಯವರು ಅಕಾದೆಮಿಯ ಕೆಲಸದಲ್ಲಿ ಈಗಾಗಲೇ ನೆರವಾಗಿ. ನಮ್ಮವರೇ 
ಆಗಿದ್ದಾರೆ. ಅವರು ದ್ರಾವಿಡ ಭಾಷಾಶಾಸ್ತ್ರ ಮತ್ತು ಇತಿಹಾಸ ಸಂಶೋಧನೆ ಇವರೆಡರಲ್ಲಿಯೂ ಗಣ್ಯರೆಂದು 
ಭಾರತದಲ್ಲಿಯೂ ಹೊರಗೂ ಹೆಸರು ಮಾಡಿದ್ದಾರೆ ರೆ, ಅವರು ಅಕಾದೆಮಿಯ ಪ್ರಥಮ ವಾರ್ಷಿಕ ಸಮ್ಮೇಳನದ 


ನಾರತ ಪ್ರ 

ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸಿ ಅದಕ್ಕೆ ಒಂದು ಘನತೆಯನ್ನು ತಂದುಕೊ ದ್ದಾರೆ. ಇತ್ತೀಚೆಗೆ ಒಂದು ಪಾದ 
ಇ ೮0 ಗ ಲು 

ಯಾತ್ರೆ ಮಾಡಿ, ಇಂತಹ ಪಾದಯಾತ್ರೆಗಳಿಂದ ಇತಿಹಾಸ ಸಂಶೋಧನೆಗೆ ಹೇಗೆ ಸಹಾಯವಾಗುತ್ತದೆ ಮತ್ತು 


ಜನಸಾಮಾನ್ಯರಲ್ಲಿ ಆಸ್ಥೆ ಯನ್ನು ಹೇಗೆ ಹುಟ್ಟಿಸಬಹುದೆನ್ನುವುದನ್ನು ತೋರಿಸಿಕೊಟ್ಟ ದ್ದಾರೆ. 


ನ್ಮ 
ಾಠಗಳನ್ನು ಅವರಿಂದ ಕಲಿ ಲಿಯುವ ಸುಯೋಗವು ನ ನಮ್ಮ ಸದಸ್ಕ್ಮರಿಗೆ ಈಗ ಲಭ್ಯವಾಗಿದೆ. 


*ಿ 


ನಮ್ಮ ನಿಯಶಕಾಲಿಕ “ಇತಿಹಾಸ ದರ್ಶನ'ದ .. ಸಂಚಿಕೆಯನ್ನು ಪ್ರೊ| ಡಿ. ವಿ. ಅರಸು 
`ಇವರು ಇವತ್ತು ಬಿಡುಗಡೆ ಮಾಡಲು ದ ದಯವಿಟ್ಟು ಒಪ್ಪಿಕೊ ದ್ದಾ ರೆ. ಅವರು ಮೈಸೂರು ವಿಶ್ವವಿದ್ದಾನಿಲಯ 
ನ ಎ 2 
"ದಲ್ಲಿ ಅಧ್ಯಾಪಕರಾಗಿ, ರಿಜಿಸ್ಟಾರರಾಗಿ, ೫ ಒಳ್ಳೆಯ ಖ್ಯಾತಿಯನ್ನು ಭ್‌ ಈಗ ಪದವಿ 
ಸ 


ಸಮರ್ಥವಾಗಿ ನಿರ್ವಹಿಸುತ್ತಿ ರುವುದು 
ಎಲ್ಲರಿಗೂ ತಿಳಿದ ವಿಷಯ, ನಮ್ಮ ಸದಸ್ಯರಲ್ಲಿ ಪದವಿಪೂರ್ವ" ಕಾಲೇಜುಗಳ ಇತಿಹಾಸ ಶಿಕ್ಷಕರು ಹೆಚ್ಚು 
`ಸಂಖ್ಯೆಯಲ್ಲಿದ್ದಾರೆ. ಅವರ ಅನುಕೂಲಕ್ಕಾಗಿ ಈ ಸಮ್ಮೇಳನವನ್ನು ಅವರ ಪರೀಕ್ಷೆಯ ಕೆಲಸ ಮುಗಿಯುವ ಹೊತ್ತಿಗೆ 
ಸರಿಯಾಗಿ ಇಟ್ಟಿದ್ದೇವೆ. ಪದವಿಪೂರ್ವ 'ಶಿಕ್ಷಣದಲ್ಲಿಯ ಇತಿಹಾಸ ವಿಷಯದ ಪಠ್ಯಕ್ರಮವನ್ನು ಕುರಿತು ಒಂದು 


-ವಿಜಾರಗೋಷ್ಠಿಯನ್ನು ನಮ್ಮ ಅಕಾದೆಮಿಯು ಯೋಜಿಸಬೇಕೆಂದು ಪ್ರೊ॥ ಅರಸು. ಇವರು ಸಲಹೆ ಮಾಡಿದಾರೆ. 
ಲ್‌ 
ಲ 


ತ್ತ 


೧ಎ 
ವಶ್ತಲ್ಲಾ ನಾಕೆ ಈ ವಿಚಾರಗೋಷ್ಠಿ ಯನ್ನು ನಾವು ಏರ್ಪಡಿಸುತ್ತೇವೆ. ಈ ರೀತಿಯಾಗಿ ಇತಿಹಾಸ ಅಧ್ಯಯನ 


ಲ್ಲಿ ಮತ್ತು ನಮ್ಮ ಅಕಾದೆಮಿಯಲ್ಲಿ ಆಸ್ಥೆಯುಳ್ಳ ಪ್ರೊ ಅರಸು ಅವರು ಅಕಾದೆಮಿಯ ನಿಯತಕಾಲಿಕ: 


೧೧೨ 
“ಇತಿಹಾಸ ದರ್ಶನ' ಎರಡನೆಯ ಸಂಚಿಕೆಯನ್ನು ಬಿಡುಗಡೆ ಮಾಡಲು ಒಪ್ಪಿರುವುದು ನಮ್ಮ ಸುಕೃತ 


ದ 


ಸಮ್ಮೇಳನಕ್ಕೆ ಬೊಂಬಾಯಿ, ಬೀದರ್‌ಗಳಂತಹ ದೂರ ದೂರ ಪಟ್ಟಣಗಳಿಂದ 


5 ಸ ೦ 
ಕರ್ನಾಟಕ ಇತಿಹಾಸ ಅಕಾದೆಮಿಯನ್ನು ಸ್ಥಾಪಿಸಲು ನಾವು ಮಾಡಿದ ಪ್ರಯತ್ನ ಅವಶ್ಯವಾಗಿತ್ತೆಂದು ತೋರಿಸಿ 
ಕೊಟ್ಟಿದ್ದ ಕ್ಕೆ ಅವರಿಗೂ ಇವತ್ತಿನ ಸಭೆಗೆ ಬಹುಸಂಖ್ಯೆಯಲ್ಲಿ ಬಂದ ಸಭಿಕರಿಗೂ ವಂದನೆಗಳು. ಇನ್ನೂ ಹೆಚ್ಚಿನ 
ಪ್ರಮಾಣದಲ್ಲಿ ಆಜೀವ ಸದಸ್ಯರಾಗಿ ಈ ಸಂಸ್ಥೆ ಹೆಚ್ಚಿನ ಸೇವೆಯನ್ನು ಶಾಶ್ವತವಾಗಿ ನೆರವೇರಿಸಲು ಸಹಾಯ 


ಮಾಡಿ ಎಂದು ಸಾರ್ವಜನಿಕರನ್ನು ಕೇಳಿಕೊಂಡು ಇನ್ನೊಮ್ಮೆ ನಿಮ್ಮೆ ಬ್ಲರಿಗೂ ಸ್ವಾಗತವನ್ನು ಬಯ 
ಸ ೦ 


ಅಬು 
ಹಾ ಣಿ 


ಮಾತನ್ನು ಮುಗಿಸುತ್ತೇನೆ. ೦ 


